ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಶ್ರೀಮತಿ ಭಾರತಿ ಶೆಟ್ಟಿ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 82 


ಉತ್ತರಿಸಬೇಕಾದ ದಿನಾಂಕ 
ಉತ್ತ ಶಿತ್ತರಿಸಬೇಕಾದ ಸಚಿವರು 


15:02.2022 
ಸಹಕಾರ ಸಚಿವರು 


ಕ್ರ. 


ಸಂ 


ಪ್ರಶ್ನೆ 


ಉತ್ತರ 


ಪ್‌ 


ಅ) 


ರಾಜ್ಯದಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಸಹಕಾರ 
ಇಲಾಖೆಯಡಿಯಲ್ಲಿ ನೋಂದಾಯಿತ 
ಬ್ಯಾಂಕ್‌, ಸಂಘಗಳು, 
ಸರ್ಕಾರಿ ಸಂಸ್ಥೆ ಕಬ್‌ 


ಸಂಸ್ಥೆ, 


| ನಿಕಾಯ, 


| 1 ಣತ್ಯಾದಿಗಳ ಸಂಖ್ಯೆ ಎಷ್ಟು (ಅಂಕಿ 


; ಅಂಶಗಳನ್ನು ಒದಗಿಸುವುದು) 


ರಾಜ್ಯದಲ್ಲಿ ಕಾರ್ಯನಿರ್ವಹಿ ಸಹಕಾರ 
ಇಲಾಖೆಯಡಿಯಲ್ಲಿ ನೋಂದಾಯಿತ 
ಅಂಶಗಳು ಈ ಕೆಳಕಂಡಂತಿವೆ 
ಕ್ರ. ಸಂ. ವಿವರ 


ಸಹಕಾರ ಸಂಘಗಳು 


ಸುತ್ತಿರುವ 
ಸಂಸ್ಥೆಗಳ 


ಸಂಖ್ಯೆ 
39,270 


ಅಂಕಿ | 


364.233 
6,059 
5,160 
5,045 
8,635 
7,851 

980 


ಸರಘಸರಸ್ನೆಗಳು 

ಕ್ಲಬ್‌ಗಳು 

ಸೌಹಾರ್ದ ಸಂಘಗಳು 

ಲೇವಾದೇವಿದಾರರು 

ಹಣಕಾಸು ಸಂಸ್ಥೆಗಳು 
ಗಿರವಿದಾರರು 

] ಚೀಟಿ ನಿಧಿ ಸಂಸ್ಥೆಗಳು 


§ | 
eo [STolu[aTuTnT 


1 ವಿವಿಧ ಅಕ್ರಮ 


ಸಹಕಾರ ಸಂಸ್ಥೆಗಳ 
ಲೆಕ್ಕಪರಿಶೋಧನಾ ವ್ಯವಸ್ಥೆಯನ್ನು 
ಸಿ.ಎ.ಗಳಿಗೆ ವಹಿಸಿದ ನಂತರ ಸಹಕಾರಿ 
ಕ್ಷೇತ್ರದಲ್ಲಿ ಏನು ನಡೆಯುತ್ತಿದೆ 
ಎಂಬುದರ ಸ್ಪಷ್ಠ ಚಿತ್ರಣ ಇಲ್ಲದೆ 
ಅತಿಹೆಚ್ಚು ಭ್ರಷ್ಠಾಚಾರ, ಅಕ್ರಮ, 
ಹಿತಾಸಕ್ತಿಗಳಿಗೆ 
ಅನುಗುಣವಾಗಿ ನಡೆದಿದ್ದು, 
ಸಾಮಾನ್ಯ ಸಹಕಾರಿಗಳು ಹಾಗೂ | 
| ಸಂಬಂಧಿತ ಜನತೆಗೆ ಮೋಸ 
ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


2013 ರಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ಗೆಗೆ ಸಮಗ್ರ 
ತಿದ್ದುಪಡಿಯಾದ ನಂತರ ಸಹಕಾರ ಸಂಘಗಳ ಲೆಕ್ಸ 
ಪರಿಶೋಧನಾ ಕಾರ್ಯವನ್ನು ಸಹಕಾರ ಸಂಘಗಳ ಲೆಕ್ಕ 
ಪರಿಶೋಧನಾ ಕಾರ್ಯವನ್ನು ಸನ್ನದು ಲೆಕ್ಕ ಪರಿಶೋಧಕರು / 
ಸನ್ನದು ಲೆಕ್ಕ ಪರಿಶೋಧಕರ ಸಂಸ್ಥೆಗಳು / ಕಾಸ್ಟ್‌ ಅಕೌಂಟೆಂಟ್‌ 
ಗಳು / ಕಾಸ್ಟ್‌ ಅಕೌಂಟೆಂಟ್‌ ಸಂಸ್ಥೆಗಳು ನಿರ್ವಹಿಸಲು ಅವಕಾಶ 
ಕಲ್ಪಿಸಲಾಗಿದ್ದು, ಅದರಂತೆ ಸನ್ನದು ಲೆಕ್ಕ ಪರಿಶೋಧಕರು / 
| ಸನದು ಲೆಕ್ಕ ಪರಿಶೋಧಕರ ಸಂಸ್ಥೆಗಳು / ಕಾಸ್ಟ್‌ ಅಕೌಂಟೆಂಟ್‌ 
ಗಳು / ಕಾಸ್ಟ್‌ ಅಕೌಂಟೆಂಟ್‌ ಸಂಸ್ಥೆಗಳು ಕೈಗೊಂಡಿರುವ ಕೆಲವು 
ಸಹಕಾರ ಸಂಘಗಳಲ್ಲಿ ಹಣದುರುಪಯೋಗದ ಪ್ರಕರಣಗಳು ಪತ್ತೆ 
ಹಚ್ಚದಿರುವ ಬಗ್ಗೆ ದೂರುಗಳು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. ಅಂತಹ ಸಂಸ್ಥೆಗಳ ಲೆಕ್ಕ ಪರಿಶೋಧಿತ ಲೆಕ್ಕ 


.| ಪತ್ರಗಳನ್ನು ಮರು ಲೆಕ್ಕ ಪರಿಶೋಧನೆ ಕೈಗೊಳ್ಳಲಾಗುತ್ತಿದೆ. 


ಇ) 


]1ಈ ರೀತಿಯ 


ತೊಡೆದು 'ಹಾಕಿ ಸಹಕಾರಿ ಕ್ಷೇತ್ರದ 
ನಡುವಳಿಕೆಗಳನ್ನು ಗಮನಿಸಿ, ಅಗತ್ಯ 
ಕ್ರಮಗಳನ್ನು ಪಹೈಗೊಳ್ಳುವಂತ 
ವ್ಯವಸ್ಥೆ ಸಹಕಾರಿ 
ಲೆಕ್ಕಪರಿಶೋಧನಾ ಇಲಾಖೆಯನ್ನು 
ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರದ 


ಅಕ್ರಮಗಳನ್ನು | 


1. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯನ್ನು 
ಇಲಾಖೆಯ ವತಿಯಿಂದ ಕೈಗೊಳ್ಳಲು ಅನುವಾಗುವಂತೆ 
ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಖಾಲಿ ಇರುವ 402 


ಲೆಕ್ಕ ಪರಿಶೋಧಕರ ಹುದ್ದೆಗಳ ' ನೇಮಕಾತಿಗಾಗಿ 
ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಪ್ರಕ್ರಿಯೆ 
ಚಾಲನೆಯಲ್ಲಿರುತ್ತದೆ. 


ಚಿಂತನೆಗಳು ಹಾಗೂ ಕ್ರಮಗಳೇನು? 


ಸಹಕಾರ ಸಂಘಗಳ ಕ್ರಮಬದ್ದ ಹಾಗೂ ಉತ್ತಮ 


ಗುಣಮಟ್ಟದ ಲೆಕ್ಕ ಪರಿಶೋಧನೆಗೆ ಅನುವಾಗುವಂತೆ 
ಲೆಕ್ಕ ಪರಿಶೋಧನಾ ಸಾಮಾನ್ಯ ಮಾರ್ಗುಸೂಚಿಗಳನ್ನು 
ಸಿದ್ದಪಡಿಸಿ ಬಿಡುಗಡೆಗೊಳಿಸಲು ಕ್ರಮವಹಿಸಲಾಗಿದೆ. 
ಇದರಿಂದ ಸನ್ನದು ಲೆಕ್ಕಪರಿಶೋಧಕರು ಹಾಗೂ 
ಇಲಾಖಾ ಪರಿಶೋಧಕರು ಗುಣಮಟ್ಟದ 
ಲೆಕ್ಕಪರಿಶೋಧನೆ ನಿರ್ವಹಿಸಲು ಸಾಧ್ಯವಾಗುತ್ತದೆ ಹಾಗೂ 
ಸಹಕಾರ ಸಂಘಗಳು ಮಾರ್ಗಸೂಚಿಯಲ್ಲಿವ 
ಅಂಶಗಳನ್ನಯ ಲೆಕ್ಕ ಪುಸಕಗಳನ್ನು ಕ್ರಮಬದವಾಗಿ 
ನಿರ್ವಹಿಸಲು ಸಹಕಾರಿಯಾಗುತ್ತದೆ. 


ಸಂಖ್ಯೆ: ಸಿಒ 37 ಸಿಎಲ್‌ಎಸ್‌ 2022 


~as.ali dw 
(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


